ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ ; 190 ನೇ ಮಾರ್ಚ್‌, 2020 


ಶಾಸಕರ ಸಾಂವಿಧಾನಿಕ ಸಂಘಕ್ಕೆ ಜಾಗ ಮಂಜೂರಾತಿಯ ಬಗ್ಗೆ 


ಶ್ರೀ ಕೆ.ವಿ. ನಾರಾಯಣಸ್ವಾಮಿ(ವಿಧಾನಸಭೆಯಿಂದ ಚುನಾಯಿತರಾದವರು):- 
1317 (1439) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳ ನ್ನು ದಯವಿಟ್ಟು ತಿಳಿಸುವರೆ:- 


(ಅ) ಬೆಂಗಳೂರು ನಗರದಲ್ಲಿ ಶಾಸಕರುಗಳಿಗಾಗಿ ಸಾಂವಿಧಾನಿಕ ಸಂಘ (Constitutional club) ಸ್ಮಾಪಿಸಲು 
ಸರ್ಕಾರ ಜಾಗ ಮಂಜೂರು ಮಾಡಿದೆಯೆಣ; 


(ಆ) ಮಂಜೂರು ಮಾಡಿದ್ದಲ್ಲಿ, ಜಾಗದ ವಿವರ ನೀಡುವುದು; 


(Qo 


(ಇ) ಜಾಗ ಮಂಜೂರು ಮಾಡದಿದ್ದಲ್ಲಿ, ಎಂಟು ವರ್ಷಕ್ಕೂ ಮಿಗಿಲಾಗಿ ಸದಸ್ಯತ್ವ ಪಡೆದಿರುವ 


Om! 


ಶಾಸಕರುಗಳಿಗೆ ಅನಾನುಕೂಲಗಳಾ -ಗುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಈ) ಹಾಗೂ ಆದಷ್ಟು ಶೀಘ್ರವಾಗಿ ಸ್ಥಳ ಮಂಜೂರು ಮಾಡಲು ಸರ್ಕಾರ ಕ್ರಮ ಕೈಗೊಳ್ಳವುದೇ? 


